ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ಲೋಕೋಪಯೋಗಿ ಇಲಾಖೆಯಿಂದ ಭೂ ಸ್ವಾಧೀನ ಮಾಡಿಕೊಂಡಿರುವ ಬಗ್ಗೆ 


ಶ್ರೀರಘಹುನಾಥ್‌ರಾವ್‌ಮಲ್ಕಾಪೂರೆ(ವಿಧಾನಸಭೆಯಿಂದಚುನಾಯಿತರಾದವರು):- 


215 (293) ಮಾನ್ಯ ಉಪ ಮುಖ್ಯಮಂತಿಗಳು (ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ ಸಚಿವರು) ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೀದರ್‌ ಜಿಲ್ಲೆಯ ಔರದ್‌ ತಾಲ್ಲೂಕಿನ ಸರ್ವೆ ನಂ. 163 ರಲ್ಲಿನ ಜಮೀನನ್ನು ಲೋಕೋಪಯೋಗಿ 
ಇಲಾಖೆಯ ಪ್ರವಾಸಿ 


ಮಂದಿರ ನಿರ್ಮಾಣಕ್ತೆ ಭೂ ಮಾಲೀಕರಿಂದ ಯಾವಾಗ ಭೂಸ್ವಾಧೀನ ಮಾಡಿಕೊಳ್ಳಲಾಗಿದೆ; (ಭೂ 
ಸ್ಕಾಧೀನ ಮಾಡಿಕೊಂಡಿದ್ದಲ್ಲಿ, ದಿನಾಂಕ ಮತ್ತು ಗುಂಟೆವಾರು, ಒಪ್ಪಂದದ ಕರಾರು ಪತ್ರದೊಂದಿಗೆ ಸ್ಪಷ್ಟ 
ಮಾಹಿತಿ ನೀಡುವುದು) 


(ಆ) ಹಾಗಿದ್ದಲ್ಲಿ, ಈ ಸರೆ ನ೦ಬರಿನಲ್ಲಿ ಪ್ರವಾಸಿಮಂದಿರ ನಿರ್ಮಿಸಿದ ನಂತರ ಲೋಕೋಪಯೋಗಿ 
ಇಲಾಖೆಯ ಅಧಿಕಾರಿಗಳು ಅಧಿಕಾರ ದುರಪಯೋಗ ಮಾಡಿಕೊಂಡು ಅಳತೆ ಮಾಡದೆ ಹಾಗೂ ಭೂ 
ಮಾಲೀಕರ ಗಮನಕ್ಕೆ ತರದೆ ಅನಧಿಕೃತವಾಗಿ ಕಾಂಪೌಂಡ್‌ವಾಲ್‌ ನಿರ್ಮಿಸಿದ್ದು ನಿಜವಲ್ಲವೇ ; (ಮಾಹಿತಿ 
ನೀಡುವುದು) 


(ಇ) ಸರ್ಮೆ ನಂ. 163 ರಲ್ಲಿ ಲೋಕೋಪಯೋಗಿ ಇಲಾಖೆಯವರು ಅತಿಕ್ರಮಣ ಮಾಡಿಕೊಂಡು ನಿರ್ಮಿಸಿದ 
ಕಾ೦ಪೌಂಡ್‌ವಾಲ್‌ ತೆರವುಗೊಳಿಸಿ ಭೂ ಮಾಲೀಕರಿಗೆ ಎಷ್ಟು ದಿನಗಳಲ್ಲಿ ವಶಕ್ಕೆ ನೀಡಲಾಗುವುದು? 
(ಸಂಪೂರ್ಣ ಮಾಹಿತಿ ನೀಡುವುದು) 


